KA / BG- GPO/ 2515 / WPP - 47 / 2009- 2011 


ಕರ್ನಾಟಕ ರಾಜ್ಯಪತ್ರ 


. 


c 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಮೇ ೨೦ , ೨೦೧೦ (ವೈಶಾಖ ೩೦, ಶಕ ವರ್ಷ ೧೯೩೨ ) ಸಂಚಿಕೆ ೨೦ 

ಭಾಗ - ೨ 
ನೇಮಕಗಳು , ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


WATER RESOURCES SECRETARIAT 

NOTIFICATION 
No. WRD 67 KBN 2010 , Bangalore , Dated 22nd April, 2010 
In exersise of powers conferred vide Article 147 (C ) of the Articles of Association of Krishna 
Bhagya Jala Nigam Sri. D . Sathyamurthy, L. A .S ., on taking charge as Principal Secretary to 
Government, Water Resources Department continues to be Director on the Board of Directors of 
Krishna Bhagya Jala Nigam Limited until further orders . 


By Order and in the name of Governor ofKarnataka , 

I.D . DHAMAN 
Officer-on - Special Duty (KBJN ) 
Water Resources Department. 


PR . 597 


PERSONNEL & ADMINISTRATIVE REFORMS SECRETARIAT 

NOTIFICATION 
No. DPAR 219 SAS 2010, Bangalore, Dated 20th April, 2010 
Sri. D . K . Rangaswamy, IAS (KN 96 ) waitinig for posting is posted with immediate effect and 
until further orders as as Director, Self Employment Project (SEP ) & E /O Additional Secretary to 
Government, RD & PR Department, Bangalore in the existing vacancy . 
Sri D . K . Rangaswamy, IAS is also placed in concurrent charge of the post of Member Secretary , 
Third State Finance Commission Report Implementation Task Force Committee, Bangalore until 
further orders . 


PR . 598 


By Order and in the name of Governor of Karnataka , 

K .G . ANANTHA 
Under Secretary to Government 

DP & AR ( Services -I) 


( ೨೬೫ ) 


೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೦, ೨೦೧೦ 

ಭಾಗ- ೨ 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 79 ಸಮನ್ವಯ 2009 , ಬೆಂಗಳೂರು, ದಿನಾಂಕ : 20ನೇ ಏಪ್ರಿಲ್ 2010. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 38 ಇಸಪ 2008 ದಿನಾಂಕ: 16.10.2008ರ ಅಧಿಕಾರ 
ಪ್ರತ್ಯಾಯೋಜನೆಯನ್ವಯ ಕರ್ನಾಟಕ ಸರ್ಕಾರ ಸಚಿವಾಲಯದ ಇಂಧನ ಇಲಾಖೆಯ ಈ ಕೆಳಕಂಡ ಅಧಿಕಾರಯವರ 
ಹೆಸರಿನ ಮುಂದೆ ನಮೂದಿಸಿರುವಂತೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಅಧಿಕಾರಿ ಹೆಸರು, ಪದನಾಮ 

ರಜೆಯ | ಬಾಕಿ ಇರುವ ರಜೆ 
ರಜೆಯ ರಜಾ ಅವಧಿ 

( 31.06.2010 ರ 
ಮತ್ತು ಶಾಖೆ ಸ್ವರೂಪ 

ದಿನಗಳು 

ಅಂತ್ಯಕ್ಕೆ ) 
ಶ್ರೀಮತಿ ಸಿ. ವತ್ತಲ ಕುಮಾರಿ , 

ದಿನಾಂಕ: 

30 
ಶಾಖಾಧಿಕಾರಿ, ವಿದ್ಯುತ್ ಯೋಜನೆ | ಗಳಿಕೆ ರಜೆ | 31 . 06.2010 ರಿಂದ 

131 ಗಳಿಕೆ ರಜೆ 

ದಿನಗಳು 
ಶಾಖೆ, ಇಂಧನ ಇಲಾಖೆ 

28.04 .2010 ರವರೆಗೆ 


ಒಟ್ಟು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 599 

ಇಂಧನ ಇಲಾಖೆ. 

ಅಧಿಸೂಚನೆ 
ಸಂಖ್ಯೆ : ಇಎನ್ 90 ಸಮನ್ವಯ 2009 , ಬೆಂಗಳೂರು, ದಿನಾಂಕ : 20ನೇ ಏಪ್ರಿಲ್ 2010. 
ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 38 ಇಸಪ 2008 ದಿನಾಂಕ: 16.10.2008ರ ಅಧಿಕಾರ 
ಪ್ರತ್ಯಾಯೋಜನೆಯನ್ವಯ ಕರ್ನಾಟಕ ಸರ್ಕಾರ ಸಚಿವಾಲಯದ ಇಂಧನ ಇಲಾಖೆಯ ಈ ಕೆಳಕಂಡ ಅಧಿಕಾರಯವರ 
ಹೆಸರಿನ ಮುಂದೆ ನಮೂದಿಸಿರುವಂತೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ನೌಕರರ ಹೆಸರು, ಪದನಾಮ 

ರಜೆಯ ಬಾಕಿ ಇರುವ ರಜೆ 
ರಜೆಯ 

- ರಜಾ ಅವಧಿ ಒಟ್ಟು ( 31.06. 2010 ರ 
ಮತ್ತು ಶಾಖೆ 

ದಿನಗಳು ಅಂತ್ಯಕ್ಕೆ) 


ಸ್ವರೂಪ 


ದಿನಾಂಕ: 


ಪರಿವರ್ತಿತ 


ಶ್ರೀಮತಿ ಜಿ. ವಿಜಯ , ಶಾಖಾಧಿಕಾರಿ, 
ಸ್ವೀಮರ ಮತ್ತು ಸಮನ್ವಯ ಶಾಖೆ, 
ಇಂಧನ ಇಲಾಖೆ 


ರಜೆ 


27 .01 .2010 ರಿಂದ 14 ದಿನಗಳು | 322 ಅರ್ಧವೇತನ ರಜೆ 
30. 01.2010 ರವರೆಗೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಸ್ . ಜೆ. ಸಂಪತ್ ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


ಪಿ . ಆರ್ . 600 


PERSONNEL & ADMINISTRATIVE REFORMS SECRETARIAT 

NOTIFICATION 
No. DPAR 256 SAS 2010 , Bangalore , Dated 17th April , 2010 
Sri Abhijit Das Gupta , IAS (KN 75 ), Additional Chief Secretary to Government, Home 
Department is transferred with immediate effect and posted until further orders as as Additional Chief 
Secretary to Government & Development Commissioner vice Sri Subir Hari Singh , IAS transferred . 


2007 – 9 


FDF837 domus ,nowd, 90 , 9000 


922 


Sri Subir Hari Singh , IAS (KN 76 ), Additional Chief Secretary to Government & 
Development Commissioner is transferred with immediate effect and posted until further orders as 
Additional Chief Secretary to Government, Urban Development Department in the existing 
upgraded post. The post of Additional Chief Secretary to Government, Urban Development Department, 
Department is counted against the cadre post of Additional Chief Secretary to Government, Home 
Department 

The Services of Sri K . M . Shivakumar, IAS (KN 78), Administrator, Bruhat Bangalore 
Mahanagara Palike are withdrawn from Urban Development Department with immediate effect and 
posted until further orders as Principal Secretary to Government, Home Department in the 
downgraded post vice Sri Abhit Das Gupta , IAS transferred . 

The services of Sri D . Sathyamurthy , IAS (KN 84), Managing Director, Karnataka Neeravari 
Nigama Limited are withdrawn from Water Resources Department with immediate effect and posted 
until further orders as Principal secretary to Government, Water Resources Department in the 
existing vacancy . 

Sri M . Madan Gopal, IAS (KN 84), Principal Secretary to Government, Food , Civil Supplies 
& Consumer Affairs Department is transferred with immediate effect and posted until further orders as 
Principal Secretary to Government, Education Department (Higher Education ) in the existing 
vacancy . 

Sri Yogendra Tripathi, IAS (KN 85 ), Commissioner of Excise is transferred with immediate 
effect and his services are placed at the disposal of Commerce & Industries Department until further 
orders for being posted as Managing Director, Mysore Sales International Limited vice Sri 
Shivaraam , IAS transferred . 

The services of Sri Shivaraam , IAS (KN 86 ), Managing Director, Mysore Sales International 
Limited are withdrawn from Commerce & Industries Departmentwith immediate effect and posted until 
further orders as Secretary to Government, Department of Public Enterprises in the existing 
vacancy . 

The Service of Sri B .H . Anil Kumar, IAS (KN 88 ), Managing Director, Mysore Paper Mills 
Limited are withdrawn from Commerce & Industries Department with immediate effect and posted until 
further orders as Chief Project Officer, Karnataka State Highways Improvement Project, Bangalore 
in the existing vacancy . 

Sri B .H . Anil Kumar, IAS is also placed in concurrent charge of the posts ofManaging Director, 
Karnataka Road Development Corporation Limited , Bangalore & Managing Director, Mysore Paper Mills 
Limited , Bangalore respectively until further orders. 

Sri B . A Harish Gowda , IAS (KN 89), Commissioner of Public Instructions, Bangalore is 
transferred with immediate effect and posted until further orders for being posted as Secretary to 
Government, Food , Civil Supplies & Consumer Affairs Department in the downgraded post vice Sri 
M . Madan Gopal, IAS transferred . 

Sri G . S . Narayanaswamy IAS (KN 89), Secretary to Government, Revenue Department is 
transferred with immediate effect and posted until further orders as Secretary to Government, Rural 
Development & Panchayat Raj Department (Panchayat Raj) vice K .R . Shashidhara , IAS transferred . 

Sri K . S . Prabhakara , IAS , Secretary to Government Revenue Department ( Disaster 
Management) is placed in additional charge of the post of Secretary to Government, Revenue 
Department until further orders . 

Sri C .N . Seetharam , IAS (KN 90 ), Commissioner of Animal Husbandary & Veterniary 
Services is transferred with immediate effect and posted until further orders for being posted as 
Secretary to Government, Women & Child Development Department in the existing vacancy . 


೨೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೨೦, ೨೦೧೦ 


ಭಾಗ- ೨ 


Sri K . R . Shashidhara, IAS (KN 90), Secretary to Government, Rural Development & 
Panchayat Raj Department (Panchayat Raj) is transferred with immediate effect and posted until 
further orders as Commissioner of Public Instructions, Bangalore vice Sri B. A . Harish Gowda , IAS 
transferred. 

- The service of Sri S. N . Jayaram, IAS ( KN 94), Managing Director, Karnataka State 
Co -operative Apex Bank Limited are withdrawn from Co -operation on Department with immediate 
effect and posted until further orders as Inspector General of Registration & Commissioner for 
Stamps in the revived cadre post vice Sri K . R . Niranjan , IAS transferred . 

The service of Dr. K .H . Govinda Raj, IAS (MH 96 ), Special Commissioner, Bruhat 
Bangalore Mahanagara Palike, Bangalore are withdrawn from Urban Development Department with 
immediate effect and posted until further orders as Commissioner for Animal Husbandry & 
Veterinary Services , Bangalore in the downgraded post vice Sri C .N . Seetharam , IAS transferred . 

Sri K . R . Niranjan, IAS (KN 97 ), Inspector General of Registration & Commissioner for 
Stamps is transferred with immediate effect and his services are placed at the disposal of Urban 
Development Department until further orders for being posted as Special Commissioner, Bruhat 
Bangalore Mahanagara Palike , Bangalore vice Dr. K . H . Govinda Raj, IAS transferred . 


By Order and in the name of Governor ofKarnataka , 

K .G . ANANTHA 
Under Secretary to Government 

DP & AR (Services-1) 


PR . 601 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 614 ಸಅಸೇ 2009 , ಬೆಂಗಳೂರು, ದಿನಾಂಕ : 23ನೇ ಏಪ್ರಿಲ್ 2010 . 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಅಹಮದ್ ಮುಖದರ್‌, ಸರ್ಕಾರದ ಉಪಕಾರ್ಯದರ್ಶಿ ಅವರನ್ನು 
ಸರ್ಕಾರದ ಉಪಕಾರ್ಯದರ್ಶಿ , ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆ - ಶ್ರೀ ಎಂ .ಎಸ್. ಮಹಾಂತೇಶಯ್ಯ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಎಸ್. ಶಿವರಾಮ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ. ಆರ್ . 602 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3). 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 19 ಇಟಿಎಕ್ಸ್ 2010 , ಬೆಂಗಳೂರು, ದಿನಾಂಕ : 26ನೇ ಏಪ್ರಿಲ್ 2010 . 
ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಉದ್ಯೋಗ ವಿಭಾಗದ ಈ ಕೆಳಕಂಡ ಉದ್ಯೋಗಾಧಿಕಾರಿಗಳಿಗೆ 
ಕೂಡಲೇ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ . 14050 - 25 , 050ರಲ್ಲಿ ಸಹಾಯಕ ನಿರ್ದೇಶಕರು (ಉದ್ಯೋಗ) 
ಹುದ್ದೆಗೆ ಸ್ಥಾನಾಪನ್ನ ಮುಂಬಡ್ತಿಯನ್ನು ನೀಡಿ ಅವರ ಹೆಸರುಗಳ ಮುಂದೆ ನಮೂದಿಸಿರುವ ಸ್ಥಳಗಳಿಗೆ, ಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಭಾಗ - ೨ 


೨೬೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೦ , ೨೦೧೦ 
ಉದ್ಯೋಗಾಧಿಕಾರಿಗಳ ಹೆಸರು 
ಕ್ರ . ಸಂ . 

- ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದ ಸ್ಥಳ 
ಶ್ರೀಮತಿ/ ಶ್ರೀ 

ಸಹಾಯಕ ನಿರ್ದೆಶಕರು, ಜಿಲ್ಲಾ ಉದ್ಯೋಗ 
1 ದೊಡ್ಡನರಸೇಗೌಡ 

ವಿನಿಮಯ ಕೇಂ 

ಸಹಾಯಕ ನಿರ್ದೆಶಕರು, ಜಿಲ್ಲಾ ಉದ್ಯೋಗ 
2 ಎಂ .ಬಿ. ತಿಮ್ಮೇಗೌಡ 

ವಿನಿಮಯ ಕೇಂದ್ರ, ಮೈಸೂರು 

ಸಹಾಯಕ ನಿರ್ದೆಶಕರು, ಜಿಲ್ಲಾ ಉದ್ಯೋಗ 
3 ಸಾಧನಾ ಅ. ಪೋಟೆ 

ವಿನಿಮಯ ಕೇಂದ್ರ, ಬೆಳಗಾವಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಎ.ಎಸ್. ವಿಶ್ವೇಶ್ವರಯ್ಯ , 

ಪೀಠಾಧಿಕಾರಿ, ಕಾರ್ಮಿಕ ಇಲಾಖೆ, 
ಪಿ . ಆರ್ . 603 

(ಉದ್ಯೋಗ ಮತ್ತು ತರಬೇತಿ) 
HIGH COURT OF KARNATAKA 

NOTIFICATION 
No . HCBB- 75/ 2010, Dated 17th April 2010 

SUMMER VACATION OF 2010 
The High Court will remain closed for Summer Vacation from Monday the 26th April 2010 to 
Sunday the 23rd May 2010 ( Both days inclusive). 

No appeals, Petitions or Applications and any other paper of Civil nature including 
Vakalathnama will be received during the Vacation except in cases where it is sought to obtain urgent 
interim orders like stay orders , attachment and temporary injunctions etc . 

Criminal Appeals, Criminal Revision Petitions , Criminal Petitions and urgent applications in 
Criminalmatters will be received during the Summer Vacation . 

There will be no sitting during Summer Vacation in the Circuit Benches at Dharwad and 
Gulbarga . Urgent matters of the nature specified above pertaining to the Circuit Benches of 
Dharwad and Gulbarga may be filed /moved before the Principal Bench at Bangalore . 

During the Summer Vacation , the office of the High Court will remain open from 10 . 15 A .M . to 
5 .00 P . M . from Monday the 26th April 2010 to Friday the 21stMay 2010 (both days inclusive ) and papers 
will be received during office hours . Papers will be received from 10 . 30 A .M . to 3 .00 P . M . on the days 
on which the Office will be working. Saturdays will notbe working days during the Summer Vacations. 

Vacation Benches mentioned hereunder will sit on Tuesday the 27th , Thursday the 29th April 
2010 , Tuesday the 4th, Thursday the 6th, Tuesday the 11th , Thursday the 13th , Tuesday the 18th and 
Thursday the 2014 May 2010 in Court Halls mentioned against them on the " SITTING DAYS ” noted 
below at 10 . 30 A . M . during the Vacation to hear urgent matters . Matters of the nature referred to above 
filed during vacation and inclusive of the day previous to the sitting day will be posted before the 
respective Benches . But those cases filed on the sitting day will not be posted on that day , except by 
the Special Orders of the Vacation Bench . 

On the days sitting , after completion of the Division Bench sitting, the Vacation Judges will sit 
single and take up Single Bench matters . 

Memos for posting will not be entertained by the Registrar (Judicial) or the Deputy Registrar 
during Summer Vacation. Motions to take up the case / s shall be made before the respective Benches . 


920 


2007 – 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೦ , ೨೦೧೦ 

PRINCIPAL BENCH AT BANGALORE 


VACATION BENCH 
DIVISION BENCH 


COURT 
HALL 


COURT 

VACATION BENCH 
HALL 

SINGLE BENCH 
26 - 04 - 10 to 02 - 05 - 10 

Sitting Days 
27 -04- 10 & 29 - 04- 10 


Hon ble Mrs . Justice Manjula Chellur 


Hon ble Mrs . Justice Manjula Chellur 

And 
Hon ble Mr. Justice Aravind Kumar 
| ( All Division Bench matters ) 


10 


Hon ble Mr. Justice Ravi Malimath 
Hon ble Mr. Justice Aravind Kumar 


VACATION BENCH 
DIVISION BENCH 


COURT 
HALL 


COURT 

VACATION BENCH 
HALL 

SINGLE BENCH 
03 - 05 - 10 to 09- 05 - 10 

Sitting Days 
04 -05 -10 & 06 -05 -10 

Hon ble Mr. Justice Jawad Rahim 


Hon ble Mr. Justice Jawad Rahim 

And 
Hon ble Mr. Justice K . Govindarajulu 
(All Division Bench matters ) 


Hon ble Mr. Justice B . Sreenivase 
Gowda 
Hon ble Mr. Justice K . Govindarajulu 


VACATION BENCH 
DIVISION BENCH 


COURT 
HALL 


VACATION BENCH 
SINGLE BENCH 


COURT 
HALL 


10 -05 - 10 to 16 - 05 - 10 

Sitting Days 
11 -05 -10 & 13 -05 - 10 


Hon ble Mr. Justice 
K . N . Keshavanarayana 

And 
Hon ble Mr. Justice K . Govindarajulu 
( All Division Bench matters ) 


Hon ble Mr. Justice 
K .N . Keshavanarayana 
Hon ble Mr. Justice B . V . Pinto 
Hon ble Mr. Justice K . Govindarajulu 


VACATION BENCH 
DIVISION BENCH 


COURT 
HALL 


VACATION BENCH 
SINGLE BENCH 


COURT 
HALL 


17 -05 - 10 to 23-05 - 10 

Sitting Days 

18 -05 - 10 


Hon ble Mr. Justice B . S . Patil 

And 
Hon ble Mr. Justice H .S . Kempanna 
(All Division Bench matters ) 


Hon ble Mr. Justice B . S . Patil 
Hon ble Mr. Justice 
K . N . Keshavanarayana 
Hon ble Mr. Justice H . S . Kempanna 


230 - 9 


FIDES37 JOZE, no docod , we 90 , 9000 


920 


VACATION BENCH 
DIVISION BENCH 


COURT 
HALL 


VACATION BENCH 
SINGLE BENCH 


COURT 
HALL 


17 -05 - 10 to 23 - 05 - 10 

Sitting Days 

20 -05 - 10 


Hon ble Mr. Justice H . Billappa 


Hon ble Mr. Justice H . Billappa 


And 


Hon ble Mr. Justice 
K .N . Keshavanarayana 


Hon ble Mr. Justice B . Manohar 
| ( All Division Bench matters ) 


Hon ble Mr. Justice B . Manohar 


By Order of Hon ble Chief Justice 

Sd / 
Registrar (Judicial) 


PR . 604 


WATER RESOURCES SECRETARIAT 

NOTIFICATION 
No .WRD 45 KBN 2010 , Bangalore , Dated : 01 -04 -2010 
In exercise of powers conferred vide Article 147 ( C ) of the Memorandum of Articles of 
Association of Krishna Bhagya Jala Nigam , the resignation of Sri M .R . Sreenivasa Murthy as Director, 
on the Board of Krishna Bhagya Jala Nigam is accepted with effect from 23 -03 - 2010 . 

Further, Sri L. V . Nagarajan , IAS on taking charge as Principal Secretary , Finance Department 
continues to be the Director on the Board of Directors of Krishna Bhagya Jala Nigam . 


By Order and in the name of Governor ofKarnataka , 

I. D . DHAMAN 
Officer on Special Duty (KBJN ) 
Water Resources Department. 


PR . 605 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 33 SIS 2010 , Bangalore, Dated 21st April, 2010 
In Partial modification of notification of even number dated 04 -04 - 2010 , Joint Secretary to 
Government, Co -operation Department, is placed in additional charge of the post of Registrar of 
Co -operative Societies, in place of Dr. H . V . Parshwanath , IAS , who has proceeded on Phase -IV Mid 
Career training programme from 11-04 - 2010 to 07 -05 - 2010 


By Order and in the name of the Governor ofKarnataka , 

K .G . ANANTHA, 
Under Secretary to Government, 
Department of Personnel and Administrative Reforms 

(Services -1) 


PR . 606 


೨೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೦ , ೨೦೧೦ 


ಭಾಗ- ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 26 ಸೇಉನ್ಯಾ 2010, ಬೆಂಗಳೂರು, ದಿನಾಂಕ : 22ನೇ ಏಪ್ರಿಲ್ 2010 . 

ಪಿಸೈಡಿಂಗ್ ಆಫೀಸರ್, 2ನೇ ಹೆಚ್ಚುವರಿ ಕಾರ್ಮಿಕ ನ್ಯಾಯಾಲಯ, ಬೆಂಗಳೂರು, ಇವರನ್ನು ದಿನಾಂಕ : 
01 - 03 - 2010 ರಿಂದಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವಿಸೈಡಿಂಗ್ ಆಫೀಸರ್, 1ನೇ ಹೆಚ್ಚುವರಿ 
ಕಾರ್ಮಿಕ ನ್ಯಾಯಾಲಯ , ಬೆಂಗಳೂರು ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 66 
ರನ್ವಯ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಂ . ಎಸ್ . ಶಿವರಾಮ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 607 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 205 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ : 24ನೇ ಏಪ್ರಿಲ್ 2010 . 

ಶೀ ಬಿ . ರಮೇಶ್, ಜಂಟಿ ನಿರ್ದೇಶಕರು, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ನಿಯೋಜನೆ ಮೇಲೆ 
ವಿಶೇಷಾಧಿಕಾರಿ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭವೃದ್ದಿ ನಿಯಮಿತ, ಬೆಂಗಳೂರು ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಇವರ ಸೇವೆಯನ್ನು ಮಾತೃ ಇಲಾಖೆಯಾದ ವಾಣಿಜ್ಯ ಮತ್ತು ಕೈಗಾರಿಕೆ 
ಇಲಾಖೆಗೆ ಹಿಂದಿರುಗಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಜೆ. ಸಂಪತ್ ಕುಮಾರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 608 

ಇಂಧನ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 251 SAS 2010 , Bangalore , Dated 16th April , 2010 
On return from Central Deputation , Sri G . V . Krishna Rau, IAS (KN 82 ) is posted as Secretary to 
Governor of Karnataka until further orders vice Smt. Sharada Subramanyam , IA & AS repatriated to 
parent cadre . 

The cadre post of Secretary to Governor of Karnataka has been upgraded to IAS, HAG level 
carrying the Pay Scale of Rs. 67000 -79000 till the cadre post is revived . 

Further ,Governmenthereby declare u /r 9 of IAS (Pay) Rules, 2007 that the post of Secretary to 
Governor ofKarnataka , in the HAG Scale of IAS is equivalent in status and responsibilities to the Cadre 
post of Chief ElectoralOfficer & Elo Principal Secretary to Government, DP & AR (Elections) included in 
the Schedule Il to the said Rules . 


By Order and in the name of the Governor ofKarnataka , 

K .G . ANANTHA , 
Under Secretary to Government, 
Department of Personnel and Administrative Reforms 

(Services -I) 


P . R . 609 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೦, ೨೦೧೦ 

೨೭೩ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 53 ಎಲ್ ಎಜಿ 2010 , ಬೆಂಗಳೂರು, ದಿನಾಂಕ : 20ನೇ ಏಪ್ರಿಲ್ 2010 . 
ಶ್ರೀ ಆರ್. ಪಿ. ಕೊಡಭಾಗಿ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು ) ನಿಯಮಗಳ 1977ರಲ್ಲಿನ ಷರತ್ತಿಗಳಿಗೊಳಪಟ್ಟು ದಿನಾಂಕ : 03 - 04 - 2010 ರಿಂದ ಜಾರಿಗೆ ಬರುವಂತೆ 
ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಬಿಜಾಪುರ ಜಿಲ್ಲೆಯ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಇ, ಶಿವಾನಂದ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 610 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 

ಅಧಿಸೂಚನೆ 
ಸಂಖ್ಯೆ : ಲಾ 214 ಎಲ್ ಸಿ 2009, ಬೆಂಗಳೂರು, ದಿನಾಂಕ : 24ನೇ ಏಪ್ರಿಲ್ 2010 . 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 26( 2) 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಂ . ಕೆ. ರಮೇಶ್, ವಕೀಲರು, ಇವರನ್ನು ಚಿಕ್ಕಮಗಳೂರಿನ 1ನೇ ತ್ವರಿತಗತಿ 
ನ್ಯಾಯಾಲಯದ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ, ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಎರಡು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಹೊಸದಾಗಿ ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ , ಶಿವಾನಂದ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 611 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 256 SAS 2010 , Bangalore , Dated 27th April , 2010 
Sri A . B . Hemachandra , Deputy Secretary (Development), Zilla Panchayat, Shimoga is 
appointed with immediate effect and until further orders as Chief Executive Officer, Zilla Panchayat, 
Shimoga in the existing vacancy. 

By Order and in the name of the Governor of Karnataka , 

K .G . ANANTHA, 

Under Secretary to Government, 
PR , 612 

Department of Personnel and Administrative Reforms (Services-I) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 59 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ : 24ನೇ ಏಪ್ರಿಲ್ 2010. 
ರಾಮನಗರ ಜಿಲ್ಲೆಯ ಅಪರ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಎಸ್ . ನಾಗರಾಜ , 
ಇವರು ತಮ್ಮ ಹುದ್ದೆಗೆ ಸಲ್ಲಿಸಿರುವ ರಾಜೀನಾಮೆಯನ್ನು ದಿನಾಂಕ : 01 - 04 - 2010 ರಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿ, 
ಸದರಿ ಹುದ್ದೆಯ ಕರ್ತವ್ಯಗಳನ್ನು ಜಿಲ್ಲಾ ವಕೀಲರು, ರಾಮನಗರ, ಇವರಿಗೆ ಹೆಚ್ಚುವರಿಯಾಗಿ ವಹಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ, ಶಿವಾನಂದ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ( ಆಡಳಿತ - 1) 
ಪಿ. ಆರ್ . 613 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


೨೭೪ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೨೦ , ೨೦೧೦ 

ಭಾಗ- ೨ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
- ಸಂಖ್ಯೆ : ಲಾ 138 ಎಲ್ ಎಸಿ 2014 , ಬೆಂಗಳೂರು, ದಿನಾಂಕ : 21ನೇ ಏಪ್ರಿಲ್ 2010. 

2ನೇ ಹೆಚ್ಚುವರಿ ನ್ಯಾಯಾಧೀಶರು, ಕುಟುಂಬ ನ್ಯಾಯಾಲಯ , ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಮವರ್ತಿಯಾಗಿ ( Concurrent) ಕಾರ್ಯನಿರ್ವಹಿಸಲು ಬೆಂಗಳೂರಿನ 
ಕುಟುಂಬ ನ್ಯಾಯಾಲಯದಲ್ಲಿ ಖಾಲಿ ಇರುವ 1ನೇ ಹೆಚ್ಚುವರಿ ನ್ಯಾಯಾಧೀಶರ ಹುದ್ದೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಇ , ಶಿವಾನಂದ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1), 
ಪಿ . ಆರ್ . 614 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 82 ಎಸ್ಎಂಇ 2010 , ಬೆಂಗಳೂರು, ದಿನಾಂಕ : 24ನೇ ಏಪ್ರಿಲ್ 2010. 

ಶ್ರೀ ಸಂದೀಪ್ ದವೆ, ಭಾ . ಆ. ಸೇ ., ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿ, ಬೆಂಗಳೂರು ಇವರಿಗೆ ದಿನಾಂಕ : 13 - 05 - 2010 ರಿಂದ 05 - 06 - 2010ರವರೆವಿಗೆ (ಉದಿಸೆ ) ಒಟ್ಟು 
24 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಶ್ರೀ ಸಂದೀಪ್ ದವೆ, ಭಾ . ಆ . ಸೇ . ರವರು ರಜೆಯ ಮೇಲೆ ಹೋಗಿರದಿದ್ದರೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ 
ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು 
ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಜಿ . ಅನಂತ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 615 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -1) 


PERSONNEL & ADMINISTRATIVE REFORMS SECRETARIAT 

NOTIFICATION 
No. DPAR 217 SAS 2009, Bangalore , Dated 26th April, 2010 
Sri N . Achutha Rao, IPS (KN -76 ), Additional Director General of Police (Administration ), 
Bangalore is transferred with immediate effect and posted until further orders as Additional Director 
General of Police , Crimes & Technical Services , Bangalore , vice Sri Om Prakash , IPS transferred . 

Sri Kuchanna Srinivasan , IPS (KN -78 ), Additional Director General of Police KSRP , Bangalore 
is transferred with immediate effect and posted until further orders as Additional Director General of 
Police & Inspector General of Prisons, Bangalore , vice Sri Bipin Gopal Krishna , IPS transferred . 

Sri Om Prakash , IPS (KN - 81 ), Additional Director General of Police , Crimes & Technical 
Services, Bangalore , is transferred with immediate effect and posted until further orders as Additional 
Director General of Police, Grievances & Human Rights , Bangalore, in the upgraded post vice Sri 
Jayaprakash , V . Nayak , IPS transferred . 

Sri Bipin Gopal Krishna, IPS (KN - 82 ), Additional Director General of Police , & Inspector General 
of Prisons , Bangalore , is transferred with immediate effect and posted until further orders as Additional 
Director General of Police , Internal Security , Bangalore , vice Sri G .M . Hayath , IPS transferred . 


2007 – 9 FDF837 domus ,nowd, we 90 , 9000 

9238 
Sri G .M . Hayath , IPS (KN -82 ), Additional Director General of Police, Internal Security , 
Bangalore , is transferred with immediate effect and posted until further orders as Additional Director 
General of Police , Karnataka State Reserve Police, Bangalore , vice Sri Kuchanna Srinivasan , IPS 
transferred . 

Sri Jeevan Kumar V . Gaonkar, IPS (KN -82 ) Inspector General of Police , Southern Range , 
Mysore is promoted as Additional Director General of Police in the Pay Scale of Rs. 67 ,000 /- (Annual 
Increment 3 % )-79, 000 + GP -Nil, and posted until further orders as Additional Director General of Police 
Administration , Bangalore , vice N . Achutha Rao , IPS transferred . 

Dr. P . Ravindranath , IPS (KN -89 ), Inspector General of Police , Administration , Bangalore is 
transferred with immediate effect and posted until further orders as Inspector General of Police , Excise 
Enforcement Cell, Bangalore, in the existing vacancy. 

Sri Jayaprakash , V . Nayak , IPS (KN - 90 ), Inspector General of Police , Grievances & Human 
Rights , Bangalore, is transferred with immediate effect and posted until further orders as Inspector 
General of Police & Additional Commandant General, Home Guards and Elo Additional Director, Civil 
Defence , Bangalore in the existing vacancy . 

Sri M .C . Narayana Gowda, IPS (KN -90 ), Deputy Inspector General of Police , Forest Cell , 
Bangalore , is promoted as Inspector General of Police in the Pay Scale of Rs. 37 ,400 -67 ,000 + GP 
10000 /- and posted until further orders as Inspector General of Police , Forest Cell, Bangalore in the 
existing vacancy . 

Sri Prashanth Kumar Thakur, IPS (KN -92 ), Deputy Inspector General of Police , Directorate of 
Civil Rights Enforcement, Bangalore , is promoted as Inspector General of Police in the Pay Scale of 
Rs. 37 ,400 -67, 000 + GP - 10000 /- and his services are placed at the disposal of Water Resources 
Department for appointment as Inspector General of Police (Vigilance ), Water Resources Department, 
Bangalore in the existing vacancy . 

Dr. Suresh Kunhi Mohamed , IPS (KN -92), Deputy Inspector General of Police , working on 
Central Deputation as National Consultant, Aids Control Programme in the National AIDS Control 
Organisation (NACO ), New Delhi is accorded proforma promotion to the grade of Inspector General of 
Police in the Pay Scale of Rs. 37 ,400 -67,000 + GP - 10000 /-. 

Sri A . S. N . Murthy , IPS (KN -92), Deputy Inspector General of Police , HQ -2 , Bangalore, is 
promoted as Inspector General of Police in the Pay Scale of Rs. 37 ,400 -67 ,000 + GP - 10000 /- and 
posted until further orders as Inspector General of Police , Southern Range, Mysore vice Sri Jeevan 
Kumar V . Gaonkar, IPS transferred as promotion . 

The services of Sri M . Abdulla Saleem , IPS (KN -93), Deputy Inspector General of Police & 
Director (Vigilance & Security ), KSRTC , Bangalore are withdrawn from Transport Department with 
immediate effect and he is posted until further orders as Deputy Inspector General of Police HQ - 1 , 
Bangalore in the downgraded vacant post. 

The orders issued in Notification No. DPAR 20 SPS 2009 , dated 6 -02 - 2009 , posting Sri. M . A . 
Saleem , IPS as Deputy Inspector General of Police , Internal Security Division , Bangalore are cancelled . 

Sri Seemant Kumar Singh , IPS (KN - 96 ), Superintendent of Police, waiting for posting is 
promoted as Deputy Inspector General of Police in the Pay Scale of Rs. 37 ,400 -67,000 + GP-8900/ 
and posted until further orders as Deputy Inspector General of Police & Commissioner of Police, 
Mangalore City , Mangalore vice Sri Gopal B . Hosur, IPS relieving him of concurrent charge. 

Sri R . Hitendra , IPS (KN -96 ), Superintendent of Police working on Central Deputation as 
Superintendent of Police , CBI, Bangalore is accorded proforma promotion to the rank of Deputy 
Inspector General of Police in the Pay Scale of Rs. 37 ,400 -67,000 + GP -8900 /-. 


೨೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೦ , ೨೦೧೦ 


ಭಾಗ - ೨ 


Sri Bijay Kumar Singh , IPS (KN - 96 ), Deputy Commissioner of Police (Administration ), 
Bangalore is promoted as Deputy Inspector General of Police in the Pay Scale Rs. 37 ,400 -67 ,000 + 
GP -8900 /- and posted until further orders as Deputy Inspector General of Police, HQ -2 , Bangalore vice 
Sri A .S .N . Murthy , IPS transferred on promotion . 

Sri Harishekaran , IPS (KN -96 ), Assistant Inspector General of Police ( Crimes), Bangalore is 
promoted as Deputy Inspector General of Police in the Pay Scale of Rs. 37 ,400 -67,000 + GP -8900 / 
and posted until further orders as Deputy Inspector General of Police ,Internal Security , Bangalore in the 
exisitng vacancy. 

Sri B .N . S . Reddy, IPS (KN -97 ), Deputy Commissioner of Police, South - East Division , Bangalore 
is transferred with immediate effect and posted until further orders as Assistant Inspector General of 
Police , (Crimes ), Bangalore vice Sri P . Harishekaran , IPS transferred on promotion . 


PR . 616 


By Order and in the name of Governor of Karnataka , 

ASHOKPATRE, 
Under Secretary to Government, 

DP & AR ( Services -IV ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 614 ಸಅಸೇ 2009 , ಬೆಂಗಳೂರು, ದಿನಾಂಕ : 19ನೇ ಏಪ್ರಿಲ್ 2010. 
ಶ್ರೀ ಎಂ .ಎಸ್., ಮಹಾಂತೇಶಯ್ಯ , ಸರ್ಕಾರದ ಉಪಕಾರ್ಯದರ್ಶಿ, ಅಲ್ಪ ಸಂಖ್ಯಾತರ ಕಲ್ಯಾಣ ಇಲಾಖೆ 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಅಹಮದ್ ಮುಖದರ್‌, 
ಸರ್ಕಾರದ ಉಪಕಾರ್ಯದರ್ಶಿ , ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಇವರ ಸ್ಥಾನದಲ್ಲಿ ವರ್ಗಾಯಿಸಿ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಂ .ಎಸ್. ಶಿವರಾಮ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 617 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 138 ಬೆಂಆಸೇ 2010 , ಬೆಂಗಳೂರು, ದಿನಾಂಕ : 23ನೇ ಏಪ್ರಿಲ್ 2010. 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 1976 ಕಲಂ 3( 4) ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮಿತಿಗೆ ಶ್ರೀ ಸುಬೀರ್ ಹರಿಸಿಂಗ್ ಭಾ . ಆ. ಸೇ ., (KN - 76) 
ಅಪರ ಮುಖ್ಯ ಕಾರ್ಯದರ್ಶಿಗಳು , ನಗರಾಭಿವೃದ್ಧಿ ಇಲಾಖೆ ಇವರನ್ನು ಶ್ರೀ ಡಿ. ತಂಗರಾಜ್ , ಭಾ . ಆ. ಸೇ ., ಇವರ 
ವಯೋ ನಿವೃತ್ತಿಯಿಂದ ತೆರವಾದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರ ಸ್ಥಾನಕ್ಕೆ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರವು ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಎಂ .ಎಸ್. ಪ್ರೇಮಚಂದ್ರ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 618 

ನಗರಾಭಿವೃದ್ಧಿ ಇಲಾಖೆ 


೨೭೭ 


ಭಾಗ - ೨ 

ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೨೦ , ೨೦೧೦ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 68 ಸೇಲಮು 2010 , ಬೆಂಗಳೂರು, ದಿನಾಂಕ: 24ನೇ ಏಪ್ರಿಲ್ 2010. 

ಶ್ರೀ ಎಸ್. ಬಿ. ಸಿದ್ದಗಂಗಪ್ಪ, ಮುಖ್ಯ ಇಂಜಿನಿಯರ್ (ನೇಮಕಾತಿ ನಿರೀಕ್ಷಣೆಯಲ್ಲಿ) ಅವರನ್ನು ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ (ಉತ್ತರ ) ವಲಯ , ಬಿಜಾಪುರ - ಖಾಲಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ಎಸ್. ಶಿವರಾಮ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


ಪಿ . ಆರ್ . 619 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 174 ಅಸೇವ 2009, ಬೆಂಗಳೂರು, ದಿನಾಂಕ: 01ನೇ ಏಪ್ರಿಲ್ 2010. 

ಶ್ರೀ ಮಿರ್ಜಾ ಅಕ್ಷರುಲ್ಲಾ, ಕೆ. ಎ.ಎಸ್. ( ಆಯ್ಕೆ ಶ್ರೇಣಿ) ಅಧಿಕಾರಿ , ಇವರಿಗೆ ಅಧಿಸೂಚನೆ ಸಂಖ್ಯೆ : 
ಸಿಆಸುಇ 104 ಅಸೇವ 2009 , ದಿನಾಂಕ 11 - 06 - 2009ರಲ್ಲಿ ಕೆ.ಎ .ಎಸ್. ಸಮೂಹ- ಎ ( ಆಯ್ಕೆ ಶ್ರೇಣಿ) ವೃಂದಕ್ಕೆ 
ನೀಡಿರುವ ಸ್ಥಾನಪನ್ನ ಬಡ್ಡಿಯನ್ನು ಕರ್ನಾಟಕ ನಾಗರೀಕ ಸೇವೆಗಳು ( ಆರ್. ಪಿ. ಪಿ . ಪಿ .) ನಿಯಮಗಳು 1978ರ 
ನಿಯಮ 2(1)( ಎ) ರನ್ವಯ ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಎನ್. ಶಾಂತಪ್ಪ ಇವರಿಗೆ ಕೆ . ಎ .ಎಸ್. 
ಆಯ್ಕೆ ಶ್ರೇಣಿ ವೃಂದಕ್ಕೆ ಬಡ್ತಿ ನೀಡಿದ ದಿನಾಂಕ : 28 - 08 - 2008ರಿಂದಲೇ ಜಾರಿಗೆ ಬರುವಂತೆ 
ಪೂರ್ವಾನ್ವಯವಾಗಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಚ್. ಆರ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 620 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಸೇವೆಗಳು - 2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 206 ಸಅಸೇ 2010 , ಬೆಂಗಳೂರು, ದಿನಾಂಕ: 19ನೇ ಏಪ್ರಿಲ್ 2010 . 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಅವರ ಹೆಸರುಗಳ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ : 
ಕ್ರ.ಸಂ . | ಅಧಿಕಾರಿಯ ಹೆಸರು ಮತ್ತು ಇಲಾಖೆ ವರ್ಗಾಯಿಸಿ ನೇಮಿಸಲಾದ 

ಇಲಾಖೆ 
ಶ್ರೀ ಪಿ. ಶಿವಕುಮಾರ್, ಆಪ್ತ ಕಾರ್ಯದರ್ಶಿ 
1 (ಗ್ರೇಡ್ -1), ಅಪರ ಮುಖ್ಯ ಕಾರ್ಯದರ್ಶಿ 

ಘನತೆವೆತ್ತ ರಾಜ್ಯಪಾಲರ ಆಪ್ತ ಸಹಾಯಕರು 
ಅವರ ಆಪ್ತ ಶಾಖೆ, ಒಳಾಡಳಿತ ಇಲಾಖೆ 

- ಖಾಲಿ ಹುದ್ದೆಗೆ 
ಶ್ರೀ ವಿಲಾಸ್ ಶಂಕರ್ ಜೀರೆ, 

ಅಧೀನ ಕಾರ್ಯದರ್ಶಿ, ರಾಜ್ಯಪಾಲರ 
ಅಧೀನ ಕಾರ್ಯದರ್ಶಿ , ಸಿಬ್ಬಂದಿ ಮತ್ತು ಆಡಳಿತ ಸಚಿವಾಲಯ , ರಾಜಭವನ - ಖಾಲಿ 
ಸುಧಾರಣೆ ಇಲಾಖೆ ( ಆಡಳಿತ - 2 ) 

ಹುದ್ದೆಗೆ 


೨೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೦ , ೨೦೧೦ 


ಭಾಗ - ೨ 


ಶ್ರೀ ಈಶ್ವರ ಮೂಲ್ಯ, ಪತ್ರಾಂಕಿತ ಆಪ್ತ 
ಸಹಾಯಕರು, ಕಾರ್ಯದರ್ಶಿಯವರ ಆಪ್ತ 
ಶಾಖೆ, ಸಮಾಜ ಕಲ್ಯಾಣ ಇಲಾಖೆ 


ರಾಜ್ಯಪಾಲರ ಪ್ರಧಾನ ಕಾರ್ಯದರ್ಶಿಯವರ 
ಪತ್ರಾಂಕಿತ ಆಪ್ತ ಸಹಾಯಕರು, 
ರಾಜ್ಯಪಾಲರ ಸಚಿವಾಲಯ , ರಾಜಭವನ 
- ಖಾಲಿ ಹುದ್ದೆಗೆ 
ಶಾಖಾಧಿಕಾರಿ , ರಾಜ್ಯಪಾಲರ ಸಚಿವಾಲಯ , 
ರಾಜಭವನ - ಖಾಲಿ ಹುದ್ದೆಗೆ 


ಶ್ರೀ ಬಿ .ಎಸ್. ನಾಗರಾಜ , ಶಾಖಾಧಿಕಾರಿ , 
| ಶಿಕ್ಷಣ ಇಲಾಖೆ | 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಂ .ಎಸ್ . ಶಿವರಾಮ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 


ಪಿ . ಆರ್ . 621 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 209 ಎಎಸ್‌ಡಿ 2010 , ಬೆಂಗಳೂರು, ದಿನಾಂಕ : 20ನೇ ಏಪ್ರಿಲ್ 2010. 
ಸರ್ಕಾರದ ಸಮ ಸಂಖ್ಯೆಯ ಅಧಿಸೂಚನೆ ದಿನಾಂಕ : 15 -12 - 2007 ಮತ್ತು 27 - 02 - 2008ನ್ನು 
ಮಾರ್ಪಡಿಸಿ, ಕಂದಾಯ ಇಲಾಖೆಯ ತಹಶೀಲ್ದಾರ್‌-ಗ್ರೇಡ್ -1, ತಹಶೀಲ್ದಾರ್‌ ಗ್ರೇಡ್- 2 , ವೃಂದಕ್ಕೆ ಸೇರಿದ 
ಹಾಗೂ ಕರ್ನಾಟಕ ನಾಗರೀಕ ಸೇವಾ ನಿಯಮ 32ರಲ್ಲಿ ತಹಶೀಲ್ದಾರ್ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರುವ ಈ 
ಕೆಳಕಂಡ ಅಧಿಕಾರಿಗಳಿಗೆ 60 ವರ್ಷ ಪೂರ್ಣಗೊಳ್ಳುವ ಪ್ರಯುಕ್ತ ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವ 
ದಿನಾಂಕದಂದು ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಹೊಂದಲು 
ಸರ್ಕಾರವು ಅನುಮತಿ ನೀಡಿದೆ. 


ನಿವೃತ್ತಿ 


ತಹಶೀಲ್ದಾರರ ಹೆಸರು 

( ಶ್ರೀ /ಶ್ರೀಮತಿ) 


ಸಂ . | 


ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ಜನ್ಮ ದಿನಾಂಕ 


ದಿನಾಂಕ 


ಎಸ್. ಎಂ . ನಾಯಕ್ 


02 - 07 -1950 | 31 - 07 - 2010 


ಎ. ಜಿ. ಭಟ್ 


17 - 07 - 1950 | 31- 07 - 2010 


ಆರ್. ಶಿವಪ್ರಕಾಶ್ 


ತಹಶೀಲ್ದಾರ್, 
ಭಟ್ಕಳ ತಾಲ್ಲೂಕು 
ಸರ್ಕಾರದಲ್ಲಿ ಸ್ಥಳ 
( ಆರ್‌ಡಿಪಿಆರ್‌ -ನಿಯೋಜನೆ) 
ಪ್ರಾದೇಶಿಕ ಆಯುಕ್ತರ ಕಛೇರಿ, 
ಬೆಂಗಳೂರು 
ಆಲೂರು ತಾಲ್ಲೂಕು, 
ಹಾಸನ ಜಿಲ್ಲೆ 
ಪೌರಾಡಳಿತ ನಿರ್ದೇಶನಾಲಯ , 
ಬೆಂಗಳೂರು 


13 -08 - 1950 | 31 - 08 - 2010 


ದಾಸಾಬೋವಿ 


15 - 08 - 1950 | 31 - 08 - 2010 


ದಾದರಾವ್ 


19 -08 - 1950 


31 - 08- 2010 


ಎಂ . ಚಿಂತಾಮಣಿ 
ಮೇಂಗಜಿ 


ಜಿಲ್ಲಾ ತರಬೇತಿ ಸಂಸ್ಥೆ, ಗುಲ್ಬರ್ಗಾ 


27 - 08 - 1950 | 31 - 08 - 2010 


07 | ಕಿಶನ್ ರಾಠೋಡ್ 


ಶಿಷ್ಠಾಚಾರ ತಹಶೀಲ್ದಾರ್‌, 
ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಕಛೇರಿ, | 05 -10 -1950 | 31 -10 - 2010 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೨೦ , ೨೦೧೦ 


೨೭೯ 


[ 08 ಗಿರಿಯಪ್ಪ 


09 - 10 - 1950 | 31 - 10 - 2010 


20 - 10 - 1950 | 31 - 10 - 2010 


24 - 10 - 1950 


31 -10 - 2010 


02 - 12 -1950 


31-12 - 2010 


ಸುಳ್ಯ ತಾಲ್ಲೂಕು 
09 ಹೆಚ್. ಆರ್ . ಪ್ರಸಾದ್ 

ಪ್ರಾದೇಶಿಕ ಆಯುಕ್ತರ ಕಛೇರಿ, 

ಮೈಸೂರು. 
10 ಹೆಚ್ , ಸರಳ 

ಚುನಾವಣಾ ತಹಶೀಲ್ದಾರ್‌, 

ರಾಮನಗರ ಜಿಲ್ಲೆ . 
11 | ಪಿ. ರಮೇಶ್ 

ವಿಶೇಷ ತಹಶೀಲ್ದಾರ್, ಕಾಳಗಿ, 

ಗುಲ್ಬರ್ಗಾ ಜಿಲ್ಲೆ 
12 ಡಿ. ಪಿ. ಪ್ರಾಣೇಶ್ ಕುಮಾರ್ | ಗುಲ್ಬರ್ಗಾ ಉತ್ತರ 

ಪುರಸಭಾ ತಹಶೀಲ್ದಾರ್, 
13 | ಎಸ್.ಬಿ. ಚನ್ನೇಗೌಡ ಜಿಲ್ಲಾಧಿಕಾರಿಗಳ ಕಛೇರಿ, 

ಚಾಮರಾಜನಗರ ಜಿಲ್ಲೆ. 

ವಿಶೇಷ ತಹಶೀಲ್ದಾರ್‌, 
14 | ಕಾಳೆ ಭೀಮರಾವ್ 

ಕೆ.ಎಸ್.ಎಫ್. ಸಿ, ಬೆಂಗಳೂರು 
ಗ್ರಾಮಾಂತರ 


04 - 12 - 1950 | 31 - 12 - 2010 


10 -12 - 1950 | 31 - 12 - 2010 


11 - 12 - 1950 | 31 - 12 - 2010 


15 


ಪಿ . ಎ . ಕಾರೇಕರ್ 


ಚುನಾವಣಾ ತಹಶೀಲ್ದಾರ್‌, 
ಡಿ. ಸಿ. ಕಛೇರಿ, ಬೆಳಗಾವಿ 


22 - 12 - 1950 | 31 - 12 - 2010 


ತಹಶೀಲ್ದಾರ್, ಹೊಳೆನರಸೀಪುರ 
ಎ .ಎನ್ . ಪ್ರಸಾದ್ 

24 - 12 - 1950 | 31 - 12 - 2010 
ತಾಲ್ಲೂಕು, ಹಾಸನ ಜಿಲ್ಲೆ. 
ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜನ್ಮ ದಿನಾಂಕ ಹಾಗೂ ನಿವೃತ್ತಿ ದಿನಾಂಕದಲ್ಲಿ ಯಾವುದೇ 
ವ್ಯತ್ಯಾಸ/ ಬದಲಾವಣೆ ಕಂಡು ಬಂದಲ್ಲಿ ಸಂಬಂಧಿಸಿದ ತಹಶೀಲ್ದಾರರುಗಳು ಅವರುಗಳ ಜನ್ಮ ದಿನಾಂಕವನ್ನು 
ನಮೂದಿಸಿರುವ ಎಸ್.ಎಸ್ . ಎಲ್. ಸಿ / ಹೆ.ಎಸ್. ಸಿ ಮೂಲ ಅಂಕ ಪಟ್ಟಿಯಲ್ಲಿರುವ ಮಾಹಿತಿಯನ್ನು ಸರ್ಕಾರದ 
ಗಮನಕ್ಕೆ ಕೂಡಲೇ ತರುವುದು. ಹಾಗೂ ಸದರಿ ಪಟ್ಟಿಯಲ್ಲಿ ಯಾವುದಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ಅಗತ್ಯ 
ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದು. 

ಈ ಮೇಲ್ಕಂಡ ತಹಶೀಲ್ದಾರ್‌ ಗ್ರೇಡ್-1 ಮತ್ತು ಗ್ರೇಡ್- 2 ಹಾಗೂ ಕೆ. ಸಿ.ಎಸ್‌.ಆರ್‌. ನಿಯಮ 32ರಡಿಯಲ್ಲಿ 
ಕಾರ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಯಾವುದಾದರೂ ಇಲಾಖಾ ವಿಚಾರಣೆ ಬಾಕಿ ಇರುವ ಬಗ್ಗೆ. 
ಅಥವಾ ಹೂಡುವ ಸಂಭವವಿದೆಯೇ ಹಾಗೂ ಅವರುಗಳಿಂದ ಸರ್ಕಾರಕ್ಕೆ ಯಾವುದಾದರೂ ಬಾಕಿ 
ಬರಬೇಕಾಗಿದೆಯೇ ಎಂಬುದನ್ನು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಮಹಾಲೇಖಪಾಲರಿಗೆ ಹಾಗೂ 
ಸರ್ಕಾರಕ್ಕೆ ಕೂಡಲೇ ವರದಿ ಮಾಡತಕ್ಕದ್ದು. 

ಇಲಾಖಾ ವಿಚಾರಣೆ ಬಾಕಿ ಇಲ್ಲದಿರುವ ಅಥವಾ ಹೂಡುವ ಸಂಭವ ಇಲ್ಲದಿರುವ ಮತ್ತು ಸರ್ಕಾರಕ್ಕೆ 
ಯಾವುದೇ ಬಾಕಿ ಬರಬೇಕಿಲ್ಲದೆ ಇರುವ ಅಧಿಕಾರಿಗಳ ನಿವೃತ್ತಿ ವೇತನಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು 
ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಸಿದ್ದಪಡಿಸಿ ಮಹಾ ಲೇಖಪಾಲರಿಗೆ ಕಳುಹಿಸಲು ಅಗತ್ಯ ಕ್ರಮ ತೆಗೆದಿಕೊಳ್ಳತಕ್ಕದು 
ಹಾಗೂ ಅಧಿಕಾರಿಗಳಿಗೆ ಗಳಿಕೆ ರಜೆ ನಗದೀಕರಣ ಸೌಲಭ್ಯ ಮಂಜೂರು ಮಾಡುವ ಬಗ್ಗೆ ಪ್ರಸ್ತಾವನೆಯನ್ನು 
ಸರ್ಕಾರಕ್ಕೆ ಸಲ್ಲಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಎಸ್ . ಬಿ . ಸಸಾಲಟ್ಟಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 622 

ಕಂದಾಯ ಇಲಾಖೆ (ಸೇವೆಗಳು - 3) 


geso 


FroFit JOZIB, Todowo, Joe 90, 9000 


2007 – 9 


HIGH COURT OF KARNATAKA 

NOTIFICATION 
No . GOB(I) 1/ 2010, Bangalore , Dated 22nd April, 2010 
The Presiding Officer of the court of III. Addl. District and Sessions Judge , Tumkur, is 
concurrently appointed as the Presiding Officer of the court of Prl. District and Sessions Judge, Tumkur , 
with effect from 01.05 .2010 and until further orders . 

By Order of the High Court , 

R . B . BUDIHAL , 
P . R . 623 

REGISTRAR GENERAL 
NOTIFICATION 
No. GOB (I) 2 / 2010 , Bangalore , Dated 26th April, 2010 
The Presiding Officer of the court of Senior Civil Judge and JMFC ., Madhugiri , is concurrently 
appointed as the Presiding Officer of the court of Addl. Senior Civil Judge and JMFC ., Madhugiri, with 
effect from 24. 05 .2010 and until further orders . 

By Order of the High Court , 

R . B . BUDIHAL , 
P . R . 624 

REGISTRAR GENERAL 
NOTIFICATION 
No. GOB (1) 2/ 2010 , Bangalore , Dated 23rd April, 2010 
The Presiding Officer of the court of Addl. Senior Civil Judge and CJM ., Mangalore , is 
concurrently appointed as the Presiding Officer of the court of Prl. Senior Civil Judge and CJM ., 
Mangalore , with immediate effect and until further orders . 


By Order of the High Court , 

R . B . BUDIHAL , 
P . R . 625 

REGISTRAR GENERAL 
NOTIFICATION 
No . GOB (l) 1/ 2009, Bangalore, Dated 16th April, 2010 
The Presiding Officer of the court of II Addl. District and Sessions Judge , Kolar, is concurrently 
appointed as the Presiding Officer of the court of Prl. District and Sessions Judge, Kolar, with effect 
from 01.05 . 2010 and until further orders . 

By Order of the High Court, 

R . B . BUDIHAL , 
P .R . 626 

REGISTRAR GENERAL 
NOTIFICATION 


No . GOB (1) 15 (73)/ 2009, Bangalore , Dated 23rd April, 2010 
Sri. S . Y . Watawati, Presiding Officer, Fast Track Court- V , Bangalore , is permitted to surrender 
30 days of Earned Leave from 1 -05 -2010 to 30 -05 - 2010 (bdi), for the block period 2009 - 10 . 

The Officer shall be paid pay and allowances admissible for the period of leave so surrendered 
at the rate of 1/ 30th of the monthly pay and allowances for each day of leave surrendered as per the 
provisions contained in Rule 118 ( 2 ) of K . C . S .Rs. 

By Order of the High Court , 
P . R . 627 

DEPUTY REGISTRAR 


